


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಜನವರಿ ೭, ೨೦೧೬ (ಪುಷ್ಯ ೧೭, ಶಕ ವರ್ಷ ೧೯೩೭) ಸಂಚಿಕೆ ೧ 
' 011776 151 50೧08101, 7110/5602), ಲ೩೧ಟ20)/ 7, 2016 (೧೦/೧)/೩ 17, 51212 12150೧2 1937) 155೦ 1 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ 
ಅಧಿಸೂಚನೆ 
ಸಂಖ್ಯೆ : 4/2015, ದಿನಾಂಕ : 14.12.2015 


ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 25.01.2016 ಸಂಜೆ 5-00 ಗಂಟೆ. 
ವಿಷಯ :- ಚಿತ್ರದುರ್ಗ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ ಹುದ್ದೆಗಳ ನೇಮಕಾತಿ ಬಗ್ಗೆ :- 
ಉಲ್ಲೇಖ :- 1, ಗೌರವಾನ್ವಿತ ಉಚ್ಚ ನ್ಯಾಯಾಲಯ, ಬೆ೦ಂಗಳಾರು ರವರ ಪತ್ರ ಸಂಖ್ಯೆಃ 0% 1/36/2003, 68196: 23.06.2013. 
2... ಈ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ 2/2015, ದಿಃ 08.04.2015. 


3... ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು 
ಇತರೆ ಹುದ್ದೆಗಳ ನೇಮಕಾತಿ) ನಿಯಮ, 1982. 


4, ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೇ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) ನಿಯಮ, 2007. 


5... ಈ ಕಚೇರಿ ಟಿಪ್ಪಣಿ ಹಾಗೂ ದಿನಾಂಕ : 11.12.2015ರ ಟಿಪ್ಪಣಿ ಮೇಲಿನ ಆದೇಶ. 


ಉಲ್ಲೇಖದಲ್ಲಿ ಓದಲಾದ ಮಾನ್ಯ ಉಚ್ಚ ನ್ಯಾಯಾಲಯ, ಬೆಂಗಳೂರು, ಇವರ ಪತ್ರದ ಮುಖಾಂತರ ನೇರ ನೇಮಕಾತಿಗೆ ಅನುಮತಿಸಲಾಗಿರುವ, 
ಚಿತ್ರದುರ್ಗ ಹಾಗೂ ಚಿತ್ರದುರ್ಗ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆಹ್ವಾನಿಸಿದ್ದು, ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿರುವ ಅಭ್ಯರ್ಥಿಗಳು ಈ ಅಧಿಸೂಚನೆಯ ಜೊತೆಗೆ ಲಗತ್ತಿಸಿರುವ ನಿಗಧಿತ ಅರ್ಜಿ ನಮೂನೆಯಲ್ಲಿ 
ಬೆರಳಚ್ಚು ಅಥವಾ ಗಣಕೀಕೃತ ಅರ್ಜಿಯನ್ನು ರಚಿಸಿಕೊಂಡು ಅರ್ಜಿಯಲ್ಲಿ ಹುದ್ದೆಗೆ ಸಂಬಂಧಿಸಿದಂತೆ ಎಲ್ಲಾ ಅಂಕಣಗಳಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿ 
ದಿನಾಂಕಃ 25.012016 ರಂದು ಸಂಜೆ 5.00 ಗಂಟೆ ಸಮಯದೊಳಗಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಚಿತ್ರದುರ್ಗಕ್ಕೆ ತಲುಪುವಂತೆ ಸಲ್ಲಿಸತಕ್ಕದ್ದು. 
ಎ) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ : 08/ಸೇನೆನಿ/995, ದಿನಾಂಕ : 20.06.1995 


ಬಿ) ಸರ್ಕಾರಿ ಆದೇಶ ಸಂಖೆ : ಸಿಆಸುಇ : 53/ಸೇನೆನಿ/2007, ದಿನಾಂಕ : 04.01.2008 


ಲಾ 


ಸಿ) ಸರ್ಕಾರಿ ಆದೇಶ ಸಂಖ್ಯೆ ು: ಸಿಆಸುಇ : . 128/ಸೇನೆನಿ/2008, ದಿನಾಂಕ : 01.08.2009 ರ ಮೇಲ್ಕಂಡ ಸರ್ಕಾರಿ ಆದೇಶಗಳ ಅನುಸಾರ 
ವರ್ಗೀಕರಣವನ್ನು ಈ ಕೆಳಕಂಡಂತೆ ವರ್ಗಿಕರಿಸಲಾಗಿದೆ. 


(೧) 


ಈ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೫ 





ಶೀಘ್ರಲಿಪಿಗಾರರು : ಹುದ್ದೆಗಳ ಸಂಖ್ಯೆ : 02 

















ಕ್ರ.ಸಂ. ಮೀಸಲಾತಿ ವರ್ಗೀಕರಣ ಹುದ್ದೆಗಳ ಸಂಖ್ಯೆ 
[ 3ಎ (ಇತರೆ) 01 
2 2ಎ (ಗ್ರಾಮೀಣ) 01 
ಒಟ್ಟು 02 














ಶೈಕ್ಷಣಿಕ ವಿದ್ದಾರ್ಹತೆ : 
ಯು ಸ್ರ 
1. ಶೀಘ್ರಲಿಪಿಗಾರರ ಹುದ್ದೆ : 
1... ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2... ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಹಾಗೂ 
ಆಂಗ್ಲ ಬೆರಳಚ್ಚು ಪ್ರೌಢದರ್ಜೆ ಹಾಗೂ ಕನ್ನಡ ಹಾಗೂ ಆಂಗ್ಲ ಶೀಘ್ರಲಿಪಿ ಪ್ರೌಢದರ್ಜೆ ಪರೀಕ್ಷೆಗಳಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ. 
ಅಥವಾ 


ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮ೦ಡಳಿಯು ನಡೆಸುವ ಸೆಕ್ರೆಟರಿಯಲ್‌ ಪ್ರಾಕ್ಟೀಸ್‌ ಪಠ್ಯಕ್ರಮದ ಡಿಪ್ಲೋಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ 


ಆ 


ಭಾಷೆಗಳ ಬೆರಳಚ್ಚು ಹಾಗೂ ಶೀಘ್ರಲಿಪಿ ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು. 

ಆಯ್ಕೆ ವಿಧಾನ : 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) 

ನಿಯಮ, 1982 ಮತ್ತು ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) ನಿಯಮ, 2007. 

ಶೀಘ್ರಲಿಪಿಗಾರರ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಈ ಕೆಳಕಂಡಂತೆ ಅರ್ಹತಾ ಪರೀಕ್ಷೆಯನ್ನು ಏರ್ಪಡಿಸಲಾಗುವುದು. 

ಶೀಘ್ರಲಿಪಿಗಾರರ ಅರ್ಹತಾ ಪರೀಕ್ಷೆ 

1. ಅಭ್ಯರ್ಥಿಯು ನೇಮಕಾತಿ ಪ್ರಾಧಿಕಾರದಿ೦ದ ನಾಮ ನಿರ್ದೇಶಿಸಲ್ಪಟ್ಟ ಅಧಿಕಾರಿಯವರಿಂದ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 05 ನಿಮಿಷಗಳಲ್ಲಿ 
ನೀಡುವ ಉಕ್ತಲೇಖನವನ್ನು ಸುಮಾರು 45 ನಿಮಿಷದ ಕಾಲಾವಕಾಶದಲ್ಲಿ ಬೆರಳಚ್ಚು ಯಂತ್ರದಲ್ಲಿ ಲಿಪ್ಯಂತರಿಸತಕ್ಕದ್ದು. 

2. ಈ ಪರೀಕ್ಷೆಯು ಗರಿಷ್ಟ 100 ಅ೦ಕಗಳದ್ದಾಗಿದ್ದು ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಕನಿಷ್ಟ 50 ಅಂಕಗಳನ್ನು ಪಡೆಯತಕ್ಕದ್ದು. 


ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡವಾರು ಅಂಕಗಳು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಹಾಗೂ 
ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 


ಪರಿವೀಕ್ಷಣಾ ಅವಧಿ : 


ನೇಮಕ ಹೊಂದಿದ ಅಭ್ಯರ್ಥಿಗಳನ್ನು ಕರ್ನಾಟಕ ಸೇವಾ ನಿಯಮ, ಪರಿವೀಕ್ಷಣಾ ನಿಯಮ 1977ರ ಪ್ರಕಾರ 02 ವರ್ಷಗಳ ಪರಿವೀಕ್ಷಣಾ 
ಅವಧಿಯಲ್ಲಿರತಕ್ಕದ್ದು, ಹಾಗೂ ಸದರಿ ಅವಧಿಯಲ್ಲಿ ತಮ್ಮ ಹುದ್ದೆಗಳಿಗೆ ಯಾವುದಾದರೂ ಇಲಾಖಾ ಪರೀಕ್ಷೆಗಳಲ್ಲಿ ಹಾಗೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ನಿಯಮದಡಿ ಗೊತ್ತುಪಡಿಸಿದರೆ ಅವುಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 


ಪಿಂಚಣಿ ಸೌಲಭ್ಯ 
ಸರ್ಕಾರದ ಆದೇಶ ಸಂಖ್ಯೆಃ ಎಫ್‌.ಡಿ. (ಎಸ್‌.ಪಿ.ಎಲ್‌)/04/ಪಿ.ಇ.ಟಿ/2005, ದಿನಾ೦ಕ831.03.2006 ರಂತೆ ಅನ್ವಯಿಸುವುದು. 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯುವುದರ ಮೂಲಕ 
ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 
ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆ 


ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 43 ಸೇವನೆ 2008, ದಿಃ 07.03.2012 ರನ್ವಯ ಆಯ್ಕೆಯಾದ ಶೀಘ್ರಲಿಪಿಗಾರರು 
ಕರ್ನಾಟಕ ಸರ್ಕಾರ ನಿಗದಿಪಡಿಸುವ ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯನ್ನು ಶೇ.60 ಅಂಕಗಳಿಗೆ ಕಡಿಮೆ ಇಲ್ಲದಂತೆ ಪಡೆದು, ಆಯ್ಕೆಯಾದ ಮೂರು 
ತಿಂಗಳೊಳಗೆ ಪಾಸು ಮಾಡತಕ್ಕದ್ದು. ತಪ್ಪಿದ್ದಲ್ಲಿ ಸದರಿ ನೇಮಕಾತಿಯನ್ನು ಅನರ್ಹಗೊಳಿಸಲಾಗುವುದು. 


ವೇತನ ಶ್ರೇಣಿ : 





ರೂ.14550-350-15600-400-17200-450-19000-500-21000-600-24600-700-26700 ಮತ್ತು ಇತರೆ 


ಶೀಘಲಿಪಿಗಾರರು 
ಭತ್ಯೆಗಳು 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೩ 











ವಯೋಮಿತಿ :- 
ಕನಿಷ್ಟ 18 ವರ್ಷಗಳು 
ಗರಿಷ್ಟ : 
ಪ್ರವರ್ಗ 3 ಎ 38 ವರ್ಷ 
ಪ್ರವರ್ಗ 2 ಎ 38 ವರ್ಷ 














1... ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 


2. ಸರ್ಕಾರಿ ಸೇವೆಯಲ್ಲಿರುವವರಿಗೆ/ಎಧವೆಯರಿಗೆ/ಅಂಗವಿಕಲರಿಗೆ ವಯೋಮಿತಿಯಲ್ಲಿ 10 ವರ್ಷಗಳ ಗರಿಷ್ಠ ಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. 
3. ಮಾಜಿ ಸೈನಿಕರಿಗೆ ಗರಿಷ್ಟ ವಯೋಮಿತಿ, ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವವನೋ ಆ ವರ್ಷಗಳಿಗೆ ಮೂರು 


ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳು ಆಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ. 


4. ವಿಧವೆಯಾಗಿದ್ದರೆ ಅವರು ಗರಿಷ್ಟ ವಯೋಮಿತಿ ಸೌಲಭ್ಯವನ್ನು ಕೋರುವವರು ವಿಧವೆಯೆಂಬ ಬಗ್ಗೆ ತಹಶೀಲ್ದಾರ್‌ ದರ್ಜೆಗೆ ಕಡಿಮೆ ಇಲ್ಲದ 
ಕಂದಾಯ ಪ್ರಾಧಿಕಾರದಿ೦ದ ಪಡೆದ ಪ್ರಮಾಣ ಪತ್ರಗಳನ್ನು ದ್ವಿಪ್ರತಿಯಲ್ಲಿ ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


1 


ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ ಪಕ್ಷದಲ್ಲಿ ಗರಿಷ್ಟ 
ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸೇವೆ 
ಸಲ್ಲಿಸಿದ್ದಾರೋ ಅಷ್ಟು ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು ಅನ್ವಯಿಸುತ್ತದೆ. 


ಸಾಮಾನ್ಯ ಸೂಚನೆಗಳು :- 


1). ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗತ್ತಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಮಾಡಿಸಿದ ಅಥವಾ ಗಣಕೀಕೃತ ಅರ್ಜಿಯನ್ನು ತನ್ನ ಕೈ 
ಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 

2) ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹಾಗೂ ಮೀಸಲಾತಿಯಡಿಯಲ್ಲಿ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗದಿತ ಅರ್ಜಿ 
ನಮೂನೆಗಳಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು 

3) ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್‌ ಸೈಜ್‌ ಪೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ ಮೇಲೆ ಸಹಿ 
ಮಾಡತಕ್ಕದ್ದು. 

4) ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣ ಪತ್ರಗಳನ್ನು ಸ್ವಯಂ ದೃಢೀಕರಿಸಿ 
ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. (ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ) ಲಗತ್ತೀಕರಿಸಿದ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ 
ದಿನಾಂಕದ ಒಳಗೆ ಪಡೆದಿರಬೇಕು. 

5) ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆ ಮತ್ತು ಶೀಲದ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ಎರಡು 
ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ/ವಿದ್ಯಾಲಯದಿ೦ಂದ ಪಡೆದ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸತಕ್ಕದ್ದು. 

6) ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ ಅಂತಹವರನ್ನು 
ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 


7) ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಜನ್ಮ ದಿನಾಂಕ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ 
ದಾಖಲೆಗಳನ್ನು ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


8) ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. ಇಲ್ಲವಾದಲ್ಲಿ 
ಸದರಿ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


9) ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ ಸ್ವ ವಿಳಾಸವಿರುವ ಲಕೋಟೆಯನ್ನು ಸಲ್ಲಿಸಬೇಕು ಸದರಿ ಲಕೋಟೆಯ ಮೇಲೆ ನೊಂದಾಯಿತ ಅಂಚೆಗೆ 
ತಗಲುವ ಅಂಚೆ ಚೀಟಿಯನ್ನು ಲಗತ್ತಿಸಿರಬೇಕು. 


10) ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮತ್ತು ಅರ್ಜಿಯ ಮೇಲೆ ತಪ್ಪದೇ 


ವ್ದ ಸ್‌ 
ನಮೂದಿಸತಕ್ಕದ್ದು. 
೧ಎ 
11) ಸಂದರ್ಶನಕ್ಕೆ ಅರ್ಹತೆ ಗಳಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು. 
12) ಅಸಮರ್ಪಕ ಅಥವಾ ಅಪೂರ್ಣ ಅಂಚೆ ವಿಳಾಸದಿ೦ದ ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸ೦ದರ್ಶನಕ್ಕೆ 
ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು. ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳಿಗೆ ಅವಕಾಶವಿರುವುದಿಲ್ಲ. 


ಲಳ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೫ 





13) ವಿವರ ತುಂಬಿರುವ ಅರ್ಜಿಗಳನ್ನು ಈ ಕಚೇರಿಯ ವಿರಾಮದ ವೇಳೆಯನ್ನು ಹೊರತುಪಡಿಸಿ ಕೆಲಸದ ವೇಳೆಯಲ್ಲಿ ಮಾತ್ರ ಸ್ವೀಕರಿಸಲಾಗುವುದು. 


14) 


15) 


16) 


17) 


19) 


ಪ್ರವರ್ಗ-2-ಎ, 3-ಎ, ಗೆ. ಸೇರಿದ ಅಭ್ಯರ್ಥಿಗಳು ನಮೂನೆ-ಎಫ್‌ ನಲ್ಲಿ ಸಂಬಂಧಿಸಿದ ತಹಶೀಲ್ದಾರ್‌ರವರಿ೦ದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 


ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು, ಹಾಗೂ ಸಂದರ್ಶನಕ್ಕೆ 
ಅರ್ಹರಾದ ಪಕ್ಷದಲ್ಲಿ ಅಭ್ಯರ್ಥಿಯು ಅರ್ಜಿಯೊಂದಿಗೆ ಸಲ್ಲಿಸಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನೇ 
ಹಾಜರುಪಡಿಸತಕ್ಕದ್ದು. 

ಗ್ರಾಮೀಣಾ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆಃ ಸಿಆಸುಇ/98/ಸೇನಿನಿ/2005, ದಿನಾ೦ಕಃ10.08.2005ರ ಪಕಾರ ನಿಗಧಿತ 
ನಮೂನೆ 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇ ತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿ ನೆರಳಚ್ಚು 
ಪ್ರತಿಯನ್ನು ಸಲ್ಲಿಸತಕ್ಕದ್ದು. . ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲು ರುಜು ಮಾಡಿಸದ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ.. ವಿವಿಧ 
ಮೀಸಲಾತಿಯನ್ವಯ ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿರುವ ಪಕ್ಷದಲ್ಲಿ ಸದರಿ ಹುದ್ದೆಯ ಆಯ್ಕೆಗೆ ಅದೇ ಮೀಸಲಾತಿ ಹೊಂದಿದ ಗ್ರಾಮೀಣರಹಿತ 
ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. 


ಗ್ರಾಮೀಣಾ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-2 ರ ಮೀಸಲಾತಿ ಪ್ರಮಾಣ ಪತ್ರದ ಜೊತೆ ನಮೂನೆ-1ರಲ್ಲಿ 


ಗು ಡು 

ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ದಾರ್‌ರವರಿ೦ದ ಪಡೆದ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
ಅಂಗವಿಕಲ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ದಿನಾ೦ಕಃ19.05.2005ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆಃ ಸಿಆಸುಇಃ115/ಸೇನ ನಿ/2005ರಲ್ಲಿ 
ನಿಗಧಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ನೆರಳಚ್ಚು 
ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
ಮಾಜಿ ಸೈನಿಕರು ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿ೦ದ ಬಿಡುಗಡೆಯಾದ ಬಗ್ಗೆ ವಿಮುಕ್ತಿ ಹೊ೦ದಿದ ಬಗೆಗಿನ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

ಎಸ್‌.ಬಿ. ವಸ್ತಮಠ 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಚಿತ್ರದುರ್ಗ. 


ಅರ್ಜಿ ನಮೂನೆ 


ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ-ಇವರಿಗೆ ನ ಭು 


ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆಃ 4/2015, ದಿ: 14.12.2015 ರ ಪ್ರಕಾರ. ............ 


ಎಂ ಡು 


ಬ ಹುದ್ದೆಗೆ ನಾನು... .... . ೬೬ ೬ ಎ ಒಜ ಒ ಒ ಮೀಸಲಾತಿಯ ವರ್ಗದಡಿಯಲ್ಲಿ ಆಯ್ಕೆಯನ್ನು ಬಯಸಿ ಈ ಮೂಲಕ ನನ್ನ 


ಏವರಗಳೊಂದಿಗೆ ಅರ್ಜಿ ಸಲ್ಲಿಸಿರುತ್ತೇನೆ. 





1 


ಅಭ್ಯರ್ಥಿಯ ಹೆಸರು 




















2 | ತಂದೆಯ/ತಾಯಿಯ/ಗ೦ಂಡನ ಹೆಸರು 
3 (| ಪೂರ್ಣ ವಿಳಾಸ 
4 | ವಯಸ್ಸು ಮತ್ತು ಜನ್ಮ ದಿನಾಂಕ 
5 (ಲಿಂಗ ಪುರುಷ/ಮಹಿಳೆ 
6 | ರಾಪೀಯತೆ : 
ಭ್ರ 
ಮತ : 








ಜಾತಿ/ಉಪಜಾತಿ : 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೫ 








7 |ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿರುವುದರ ಬಗ್ಗೆ 
ನಮೂದಿಸುವುದು 





8 | ಯಾವ ಮೀಸಲಾತಿಯಡಿಯಲ್ಲಿ ನೇಮಕಾತಿ ಅಪೇಕ್ಟಿಸುವಿರಿ 9) 








ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು :- (ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು 


ಸಲ್ಲಿಸತಕ್ಕದ್ದು) 








ಉತ್ತೀರ್ಣ ಹೊಂದಿದ ಪರೀಕ್ಷೆಗಳು ಉತ್ತೀರ್ಣ ಹೊಂದಿದ ವರ್ಷ ಗರಿಷ್ಟ ಪಡೆದಿರುವ [ಶೇಕಡವಾರು 
ಮತ್ತು ನೊಂದಣಿ ಸಂಖ್ಯೆ ಅಂಕಗಳು ಅಂಕಗಳು | ಅಂಕಗಳು 





ಎ. | ಎಸ್‌.ಎಸ್‌.ಎಲ್‌.ಸಿ/ತತ್ಸಮಾನ ತರಗತಿ ಪರೀಕ್ಷೆ 





ಣಿ 


ಹಿರಿಯ ದರ್ಜೆ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಪರೀಕ್ಷೆ. 


1) 





2೦ 


ಹಿರಿಯ ದರ್ಜೆ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆ. 


ಜ 

















10 | ಜಾತಿ/ಗ್ರಾಮೀಣ/ಮಾಜಿ ಸೈನಿಕ/ಅ೦ಗವಿಕಲ/ ಎಥವೆ 


ಮೀಸಲಾತಿ ಸೌಲಭ್ಯ ಪಡೆಯ ಬಯಸುವ ಅಭ್ಯರ್ಥಿಗಳು 


ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ 





11 | ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ (ನಿರಾಪೇಕ್ಷಣಾ 
ಪ್ರಮಾಣ ಪತ್ರ ಲಗತ್ತಿಸುವುದು) ? 





12 ಸ್ವ-ವಿಳಾಸದ ಲಕೋಟೆಯ ಮೇಲೆ ನೊಂದಾಯಿತ ಅಂಚೆಗೆ 
ತಗಲುವ ಅಂಚೆ ಚೀಟಿಯನ್ನು ಲಗತ್ತಿಸಿರುತ್ತೀರಾ 9) 





13 | ಅರ್ಜಿಸಲ್ಲಿಸಲು ಇಚ್ಛೆ ಪಡುವ ಇತರೆ. ಯಾವುದಾದರು 
ವಿವರಗಳು : 

















ಸೂಚನೆ :- ಅಭ್ಯರ್ಥಿಯು ತನಗೆ ಅನ್ವಯವಾಗದ್ದನ್ನು ಹೊಡೆದು ಹಾಕುವುದು. 
ಘೋಷಣೆ 


ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 


ಕಂಡು ಬ೦ದಲ್ಲಿ ನನ್ನ ಅಭ್ಯರ್ಥಿತನವನ್ನು ಬಿಟ್ಟು ಬಿಡಲು ಹಾಗೂ ಅಗತ್ಯ ಶಿಸ್ತಿನ ಕ್ರಮ ಎದುರಿಸಲು ನಾನು ಬದ್ದನಾಗಿರುತ್ತೇನೆ/ ಬದ್ದಳಾಗಿರುತ್ತೇನೆ. ನಾನು 


ಆಯ್ಕೆಗೊ೦ಡರೆ ಚಿತ್ರದುರ್ಗ ಜಿಲ್ಲಾ ಘಟಕದ ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ದನಿದ್ದೇನೆ/ಸಿದ್ದಳಿದ್ದೇನೆ. 


ಸ್ಥಳ : 
ಛ€ 
ದಿನಾಂಕ : ಅಭ್ಯರ್ಥಿಯ ಸಹಿ. 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 

ಮ ಯಾ ಟೋ ರ ಲ ತೋ ಟ್‌ ಚ ಚಚ ಚ ಇವರು ನಮ್ಮ ಇಲಾಖೆಯಲ್ಲಿ 
ದಿನಾಂಕ ಚ್ಯಾ ಡಸ ಡ್‌ ರಿದ ಕಾರನಾಜಿ ಸಭ 11 ರವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು... . . 
ಚೋ ಹುದ್ದೆಗೆ ಅರ್ಹರಿರುತ್ತಾರೆ ಮತ್ತು ........... ಎ ೬ ೬ ೬ ೬ ೬ ೬ ೬ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿಯನ್ನು 
ನೀಡಲಾಗಿದೆ. 
ಸ್ಥಳ : 
ಛ€ 
೧.೧.1 ಪ್ರಾಧಿಕಾರದ ಸಹಿ. 


50-10 


ಡೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೫ 





೯೦೧1/-1 
(566 ೧೬19 9) 
[_3೪/ ಟೆಟ51106 ೩೧7೮ ಗಟ7720೧ ೧10೧15 56016181121. 
!1೦71೯1047101/ 
56768131, 08106 : 06-08-2015 
5/71. 5. 5೧/8/7788 '!/೦1/೧0 ೩5 01/| 1೬೮09 & ಟ1/0, 11/40/01, ೧೩/7೩/7೩೦೩/೩ 019110! (8! ೧೦5೦೧1! || ಗಿ೮61. 56೧101 01/| 1೬೦09 & 


1/0, 5೧1/8770008) 17 176 0೦1018! 0008/7700! ೦1 01೦೮ ೦! 1೨/ 05106 ೩೧೮ (10/1787 ೧1015 20081/7671 15 06171166 10 0೧೩೧೦9 ೧೦1 
೩/76 10 5/71. 5೧/7೧7೩ (೧೩17/೦2. 
೧7-೦/1-01 5. ೯5೧/6 
5೦-10 ೧66/ 5601618/0/ (ಗಿ೮೧7೧-1) 
೫೫, 05006 ೩೧೮ 1177೩07 10715 00081/7611. 


ನಮೂನೆ 1 
(ನಿಯಮ-9) 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಸಿಂಧನೂರು ಜಿ| ರಾಯಚೂರು 
ಅಧಿಸೂಚನೆ 
ದಿನಾಂಕ 30-11-2015 


ಶ್ರೀ ಈರಪ್ಪ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಕ್ಯಾಪುರ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವರ ಹೆಸರು ವೀರೇಶ ಎಂದು 
ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 


೧೧-೦/!1-2 ಕ್ಷೇತ್ರ ಶಿಕ್ಷಣಾಧಿಕಾರಿ 


ಖೈ 
$.0.10 ೦ಧನೂರು 


2೦ 


11171೯ ೦೦೮೧7 ೦ನ ಗ 0171/ ೦1/1. 200೦5, 8೯11೦0/1ಟ೧ಟ 
€00-39 


6 & 1/೦. ೦.47 ೦ನ 2015 
8೯71/5೯! : 5೧1.೫41) (15ಗ೦೧೯ ೧. 
ಗಿ006 ೩೦೦೬! 45 /೦೩!, 
5/0. 51. ೧೩77೩೦0೩ ಗ. 


51/7. 1/.ಗಿ. 5ಓ೧/ಐಗ 
ಓಿ೮ 8೩0೦! 38 /68, 
'///0 5ಗ. 11೩೧೮೩17019. ಣಿ. 


8017 ೩/6 (9516100 8 

110. 345, 297 ೦/೦85, 215 1/81೧ 1೦10೩ ಓಜ/೦೮1, 6/೧/% ೧೦೫[ 3/618೧೩7೩, 

86/0681೬-560064 

[1810/೩1 0೬೩/೦18/75 ೩೧೮ ೯೩॥೧೦/ ೩೧೮ 1101701 01 

/195. 1. ೦/1 ಓ11ಓ, 1066 ೫೦೦ಟ! 8 1/6೩/5, 

7/0. !18/768/60016. ೬. ೧೯117101೯೧5 
1110 


11. ... ೧೯5೧0110೯17 
[1೦11೦೯ 


'//೦/೦೩5 1೧೮ 9110೧615 ಜ೦%ಅ ೧೩/೧7೦೮, 86 1160 ೩ 09010೧ ಟ೧೮೦/ 560000೧ 29(8) ೦1 ೩618೧ ೩೧೦ '//8/66 ಗಿಂ! 10/ 566/00 


06177185100 10 561 176 ೧71೧0/'6 ೧/೦0೦ಗ)/ ೧76೧001606 1 176 50760016 ೧01607060/ 10 176 (01186 ೦! ೧71೧0/ 68೬೦0101. |! ೩೧/೦೧ (೩5 ೦0]90100 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಶ್ರಿ 





10 0೩55 ೩೧ ೦/೮೮/ 10೦ 61711! 176 0901107019 10 561 1761 711೧0/ ೮೩೪೦೧1೦5 01006ಗ)/ ೧760100೧60 1೧ 176 5050016, 178) ೩0[೩/ 001016 1715 
೦೦೬೧ ೦೧ 29% 000೩ಗ/ 2016 ೫ 11 ೩.೧. [೧ ೩ 176 6೦೦೦/7೦715 17 500/00ಗೆ ೦! 0701 ೦೩5೦ 17 001500 ೦/ 1೧/0000 ೩೧ ೩೦೦೦೫೭೮ ೦1761156 


781161 ॥/॥ 0೮ ೧೦೩/೮ ೩೧೮ ೮016/711766 908/6. 
501500೯ 


011 (೧% 01೦೦೮ ೩೧೮ ೩/೦೦! ೦1 176 195166711೩! 0/009ಗ)/ 098/10 12೦. 6 (510), ೧7೦೩5ಟ/ಗ/70 89! 10 (1/65! 32 ೮6! ೩೧೮ [10117 10 5007 
40 "61, 10181)/ ೧708500 1280 50, 7, 01೮ (೧817೩ ಗ10.22/2, 10177606 1೧ 5)/.110.22/2, ೧1 110.100-29-06, 8108166 8! 606೩/೩ ೮೦1೦೧) '!/೩/6 
10.100, 58/7]ಖ/೧೩0೩, ಔ8070೩8//೬-560 094, /9%/1009)/ !!8085150181)/ '/11806, (685808 110011 8670811೬ [10೦11೧ 7೩ ೩೧೮ 0೦೬೧೮೦೦ ೦೧ 


೩5! 0)/: ೧೦೩೮, 
'(/೦610)/ : ೧/1/೩1೭೦ ೧/೦0೮೧)/ 516 100. 7. 
೦೧/೧ 0)/: ೧/1/೩1೭೦ ೧/೦0೮೧)/ 56 110. 5. 


50೬107 0/ 30 "96! ೧೦೩ರ. 
61/00 ಟ೧೮೦/ 17) ೧೩7೮, 176 5681 ೦ 176 ೮೦೮೧ ೦೧ 1715 176 6೩/0! !10/61106/ 2015. 
೧.೧. 40 81/71೧೯ ೦೧೧೧೯೧ ೦೯771೯ ೦0೦೬೧7 
50-05 ೨೨1. ೧೮೦1೨೩, 


0॥/ ೦1/1 ೮೦೬೧, 8070%೬/ಟ. 


1171 ೮೦೧7 ೦೯ 71೯ 0171/ ೦01/1. 2ಟ೧೦5 ಗಿ 11ಗಿ)/೦ಗಗಿ1!: 5೯110/11೧೮ 
(೦೦-21) 
೧ & 5೦. 11೦. 25038/2014 
೧51710೧5: 1. 1. ೦೬೫ ೯11೯೧. 
5/0. 1.816 |/!.0/70056 |100//06617, 


6 ೫೦೦೬! 79 //6೩/9,76516170 ೩: [0೦.412, 7? 1/೩/,13'” ೦(೦55, 176187೩08೩ 
275 ಆ[೩06, 80೧08-560038. 


(5706 8686- 0616160) 
2. (1. 0ಗಿ/೯೯೧ 5/11, 
5/0 11. ೦೬1೩17 ಗಿ೧7706, 


066 ೩೦೦೦! 52 /68/9,7091610 ೩11೦. 412, ಅ/0೦೬೧6 71001, 13% ೦೦55, 7 (1೩/೧, 
1761/೩80೩ 27 51೩06, 80708-560038. 


3. 11/5. 1151/71 ೧/೧1/ರ೯॥! 
'///೦. !//. 3/5 ಔ808/1,/ಗ006 ೩೦೦೬! 38 ]/68/5, ೧೮16176 ೩1೫೦. 412, 
13" ೦/೦55, 7” 1/8/7,1೧01/87೩08/ 27" 51806,80708/ಗು-560038. 
(6 
೧೯65೧0110೯1179 : !1||_ 


೧08110 11೦171೦೯ 
'ದಣಣ/೦, 176 8೦೦೪೮ ೧೩೧7೦೦ 09107616 ೧8/6 ೧7೩೦೦ ೩ 091107 061016 1೧15 1700 '016 0೦೬೧ ಟ766/ 5601075 371 8೧6 372 01176 1೧618 
5೬00956100 ಗಿ, 1925 0/8/170 10 08೧! ೩ 500೦95510೧ ೮/11/೦816 1೧ (95060! ೦! 17೮ 951816 |.9., 5066015 ೧/೦॥೨ಗು//5೩/65, ೦! 176 ೮6098566 


5/7[.೧೩391108 5118372 1/೧೦ ೮106 ೦೧ 07-10-1997. 


ಓ7)/ 1೧710165106 ಐ8/195/2079075 ೩16 (೮/90)/ ೫/೩/7೧೦೦ 10 ೩0[೦೩/ 091016 1715 1100016 ೮೦೬0 1೧ 61500 ೦/ 0)/ ೩ 019೩೮೦/ 6)/ 17511೬0166 ೦0 176 


30/01/2016 ೫ 11.00 ೩.೧7. 10 5700/ ೦೩೪೨೮೦ 8081೧5! 1೧೮ 0911107, 1811೧0 ೧100೧ 17೮ 77೩110! /|| 0೮ ೧68/6 ೩೧7೮ 66161771766 97-089. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೫ 





5015೯005 - 1101/ಗ೧೯ ೧೧೦೧೯6೧71೯5 
1... ೫018706 176051105 1171160 (1೧00/00/8160 760/ 1೧6 ೦೦೧7087169 ಗಿಂ, 1956), 8006. ೦106: 3% |00/, 
[18/01 0೩/7೦/95, 1/, 222, [0೩1/7807 7೦1೧ 110೧7108 - 400 021. 


01/ 5೧8/65 -ಈ 10/- 0೩೦೧ -20 5೧೩/65 





00 !1ಂ. 06ಗ/10816 10. ೧/1. 7150170110 105. 








088062205 62122289 ` 002183766945-002183766964. 

















2... 7018/06 1760511195 1171166 (170012078166 ೧001 176 ೦೦77087165 01 1956), 7006. ೦1106: 35 7|00ಗ, 
!/80/ 0೧೩/71೦/9, 1/, 222, [1೩1/780೧ 7೦1೧, 110೧1081 - 400 021. 


010/ 5೧8/65 -(ಈ 10/- 0೩೦೧ - 59 5೧೩/05 





0॥0 110. 06ಗ/10816 10. 1. 01807016 1105. 








065157284 62530140 ` 002212692435-002212692493. 

















3, .. ೧೦೩೧೦೦ 1೧60511095 11೧71166 (17000018166 ೧60 176 ೦೦70೩/7165 ಗಿಂ(1956), 8006. ೦11106: 3% |00/, 
!/80/ 0೧೩/71೦/9, 1, 222, [1೩1/780೧ 7೦1೧, 110೧1081 - 400 021. 


010/ 5೧8/65 -ಈ 10/- ೦೩೦೧ - 9 5೧8/65 





00 10. 61110816 10. ೧॥/. 01507016 !106. 








065157284 58401810 ` 001622522165-0016225221173. 

















4... ಔ018706 7೦/6! 11೧7166 (17000078166 07661 076 ೦೦೧70೩7165 ಗಿಂ( 1956), ೧006. ೦106: “ಇ” 81004, 1* 51001, 01/0078 ಡ708/ 
((70%/10609 ೦1/, !1೩/| 1/0/7081 - 400 710 1761೩. 


010/ 5೧8/65 -(ಈ 10/- 0೩೦೧ - 14 5೧8/05 


























00 10. 0೮61110816 10. ೧॥/. 01807016 !106. 
208306907 004541124 1 2402769392-2402769405. 
5್ರ... ೧018/06 0೦/777೬010800/ '/671೬/65 11771100 (17001001806 ಟ೧00/ 179 ೮೦೧70೩7165 ಗಿಂ, 1956), ೧೦೦. ೦01೦9: 36 "1001, 


!//0/ 0೧೩/೧700/9 0/, 222 118/1787 ೧೦1೧, 1/0/7081 - 400 021. 


010/ 5೧8/65 -ಈ 5/- 08೦/ - 59 5೧8/65 





0॥0 100. 61110816 10. ೧/॥/ 01807016 1105. 








008306907 000343192 ' 0040981452-0040981510. 

















6... '/|]ಖ/ 5೧೩7171 810019 11೧1106, ೧೦೦6. ೮11೦9: 20/43, (6891701 ೧೩/೧೦೩೧ ೧೦೩೮, ೧1/2೩/0೦! ೮೧೮೦೧೧೩-600 018. 


0೬1)/ 5೧8/99 - 100 5೧೩/99. 





0॥0 100. 61110816 10. 1. 7150170110 105. 








00009571 

















7... 50001 787/೧6/0/ 11೧77166, ೧೦೦1510166 ೦11೦6: 187/170, 0೩/77೩೬, ಓ೩೧0/-208010. 
0೬॥/ 5೧8/99 - 3000 5೧೩/65. 





00 110. 06111086 10. ೧॥/. 71507016 105. 








೧001967 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೯ 





8... ಓ1೦೦1೧76೦ 77೩/178೩ 11೧11160, ೧೮೦೦1516166 ೦11೦9: ೧1೦! 110.2, !/21111/1೧೩/ ಗಿ77561061, 1/6018086-500 038. 
010/ 5೧8/65 - 30 5೧8/96. 


80705 5೧8/99 - 30 5೧೩/65. 





00 110. 06111086 10. €॥/. 71507016 1105. 





ಗಿ೧೬೦೭9370 




















9... 7011601 ೮೩೦1೦5 171166 ೧೮೦1510166 ೦11109: 7011601 110056, ೦1" ಗ9೧/೩77 ೧೦೩೦, ಗಿ777608086 - 380 009. 


010/ 5೧8/65 - 03 5೧೩/96. 





೯0॥0 100. 61110816 10. //. 7150170110 105. 





00526201 




















10. 8018706 1೧1/891/000016 1171166, 01919160 ೦1106: 1. 8100, 13" 5100, 210೧೩ ಗಿ770801  (6೧0016606 ೦॥0/,. !88/, 
!1೧70ಜ- 400 710. 


0೬॥/ 5೧8/95 - 04 5೧೩/65. 





00 110. 06111086 0. ೧॥/. 71507016 105. 





105059931 




















11. ಓಟ! 1೮೦/9 17೩೧7೦೦ 11771106, ೦೦/1519166 011೦6: 125/126, !/278/೩]೩ ೮೦070197, !!0/ ೧೦೩೮, 5೧1(0ಟ/-425 405- 0೧1 0191101. 


[1078185111೩ 


0॥/ 5೧8/95 - 150 5೧೩/69. 





00 10. 06111086 100. ೧. 71507010 1105. 





೧01546 




















1/9೧ ಟ೧೮/ 77) ೧೩7೧೮ ೩೧೦ 56೩ ೦1 1115 ೮೦೬೧ ೦೧ 1715 176 118 6೩)/ 0! 20091706/ 2015, ೫ 80೧081. 
8110೧೧೯೧ ೦೯ 7೧೯ ೦೦ಟ೧7, 
೧.೧. 41 557. ೧೯೦157೯೧, 
50-05 0177/ ೦01/1. ೦೦೮೧7, 1/4/0411, 8೯11೦/41೧೮. 


117೧1೯ ೦೦೮೧7 ೦೯ 7ಗರ ಗಿ೧00 ೮171/ ೦1/॥. 20೦5 11/1/೦೧11. 11117 6೯11041೧ 
೧ & 5.0. 11೦. 25047/2015. ೦೦೧21. /ಗ0೧ 0816 18-01-2016. 


೧೯717101೯೯೦ : 1. 19. ಟ.೧1[೦1/೯11ಓ. ೩0೦60 ೩೦೦೬! 65 ]/೦೩/9, '!//೦. 1.816 !!.ಗಿ. 1೦5000. 
2. 1. 411/೧0೦೦, 8066 43 /98/5,5/0 ೩1 !!.ಿ. 2೦5000. 
3. 1/.೮.1//೧/ 1/೧೦/೧೯17 8066 ೩೦೦೧! 39 //6೩/5, 2/0 1.816 !/.ಓ. 1೦50010, ಗಿ|| ೧೦5161೧0 ೫ 
೦ 110.26, 35 1/10 ೧0೩೮, 5. 68/667,867080ಗ-560046. 
೨/5- 


೧೯5೧011೧೯॥(!7 : !//8. 51೯1/೯115 110 ೧೦೦06. ೦106: !೫೦. 130, ೧೩/೮೮/೩೧7೦, ಔ8೦/೩/ !/8/0, '!/೦ಗ1, !/07108/-18. 


೧06110 11೦71೦೯ 


10106 15 ೧೮/60)/ 01/0೧ 17೩! ೩ 0901100 ೩5 0೦೦೧ ೧7866 10 1716 0೦೮೧: ೧೮6/7 560000 372 01 076 17618೧ 500956100೧ ಗಿಂ 1925 10/ 0೩0! 01 
5100955100 0ಗ11081ಅ 09ಗ೩/೧1೧0 1೦ 505601ಆ 7797110೧60 $(8/ಅ ೦೮111೦೫೭೦5 17 18%0ಟ/ ೦! |/.1.1/8/005, 500 ೦! 1೩1 !/.ಗಿ.2೦5600, 101% 
೩17೦೧170 10 13,27,275/- (೧೦೮೦೨5 7711600 1೩೧೨5 70೧0/ 501೦೧ 17005870 70 11/೧6/66 ೩೧೮ 50%00/0/ "1/6 ೦೧//), ೩೫೦೧0 ೫1೧ ೩1 1೧೦ 
101115, 61/160705, 11೬/6 1716/95(, ೩70 10 11೩/7510/ 17 ೦೮051೩70170 58/6 ೩೧77೦೧15 ೦1 1೩1೦ !/.ಗಿ.10೦5000, 1೧ 18/00, ೦1 17೮ 06000/70/ !0.2, 


176 58/6 ೦೦/1/(೦೫1೦5 ೫/25 00107096 10 |/.ಗಿ. 2೦5600 ೫/೧೦ 6166 ೦೧ 18-02-2009 ೫ 9070೬೬. 


೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೫ 





76 1! (೧೦೪೧ 1781 ೧೦ ೦೩೪೦೩! 85 0೦೦೧ 60೧16760 ೩೧೮ 176 58/೮ 091100 15 ೦5106 10/ ೧೦೩/1೧70 ೦೧ 18-01-2016 ೩! 11'೦ 0100/. 


ಓ)/ 91500/6 ೦1817170 10 1೩/ಅ ೩0) 1೧19105! ೧78 ೦೦೧7೮ ೩೧೦ ೩1೦10೩19 17 17 0/೦೦೨೦೮೦1೧7೦95 01016 087! ೦! 5೬೦೦೨5610೧ 01110೩19. 


501500೯ 
1. .ಟಿ॥ ಗಿ/0೦(5) 1/0006239- 1/.ಗಿ.2೦560/, 5೧8/76 ೦೦111೦೫೮ !೫೦.426546, 011೧ 1/01 2926126 10 2926575, 1108. ೦! 5೧೩/65 4509 
1,474,75 ೧೩/96 1018 ೩710೬01 6,63,637.50 ೧೫೨೦. 
2. ಟಿ ಗಿ/೦(5) 6। 110006239- 1/.ಗಿ.2೦560/, 58/6 ೦೦11೦೩1೦ 110.455215, 011೧ 1/01 1370810713 10 170811162, 1106. ೦! 5೧೩/೦5 
4506 1,474,75 ೧೩/೦ 1018! ೩110001 `. 6,63,637.50 ೧೩೩೦. 
1/07 07601 ೧7)/ ೧೩೧೦ ೩7೮ 568! ೦1೧15 ೦೦೦, 1೧19 9? 6೫/0! ೧೦೦೦7700 2015. 
೧.೧. 42 89:1/೦0೧೧೯೧ ೦೯ 71೯ ೦೦೬೧7 
50-05 4೨5೨571. ೧೯೦1೦17೯ ಓ೧, 
0(7/ ೦1/1. ೦೦೮೧7, 1//4)/0/(1%11, ಟಿ17 08೯11೦141೧. 


117೧೯ ೦೦೫೧7 ೦ನ 7೧೯ 1/ ಗಿ00111011/1. ೦171/ ೦1/1. 200೦5, ೦೦೧೯-22, 110/೦೧11. 5೯110/10೧0 
೧ & 5೦0. 11೦.25047/ 2013. 

1. !॥!. 6. 88೩. 

50/0 0! 1.81 ಆ೩70೩೮೧೩/, ಗಿ ೩೦೦೬! 1/6೩/5, 


2. 11. 6.!/0೧8/, 
50/0 0! 1816 ೩708607೩, 51706 ೮9098566, 
[೦೦೩ 60/65671811/09 01 ಆ.1/08/7 ೧೦1೦೧೦! [೦.2, 


5/1. '/61| |/080, 
!/. !/.585716೧8, 


೩ 
0 


ಪು 


!/(. !/.1/೦೮೦1೩778೩/೧], 
!/(. ಗ.ಗಿ೧1೧೩, 


0 


2 
2 
2( 
26 


ಮಾ ಮ್ಮ ಮ್‌ 


01! ೫೮ 19616170 ೫ 2೦.21, 11010108! 11೦.1, 518166 ೩! |/071೧8/8)/2780[೩ 81660 2೦೮೦10ಟ೧13,೮5೦%/೩೧7೩೧೩॥, ೮೦೬ 700/೧ 
0೦1/| 5800, !/0710108! 01/1910, !10.49, ೦1೮ 120.35, 08670%೬/೬-560005. 
೧ ೬. 70೯1111011 ೯೧5 


11॥|.. ೬... ಔ65೧010೯117 


೧08110 1೦171೦೯ 


[10009 15 70160) 01/67 17೩ 001016 1715 ೦೦೧ ೩ ೧7677018607 ೦1 911100 15 1106 ಟ766/ 860100 270 ೩೧೮ 276 01 176 176187 5೬00655100 
ಗಿಂ! 1925 10/ 01೩0೧1 ೦1 7/೦0೩1೮ ೦! 176 '//1| ೦1 ೧೩70೩7717೩, 6100 1651816. ಔ6 1! (೧೦೫/೧ 1೦ ೩1 1781 ೧೦ ೦೩೪೦೩! ೧೩5 069/7 6710166 ೩೧೮ 176 5೩0 
0611100 15 0೦5166 10/ 108/1070 ೦೧ 30-01-2016 ೫ 11.00 ಓ.!/. ಗಿ7)/ ಐ6150//6 ೦1೩171೧0 10 ೧2/೦ ೩೧)/ 1716765! ೧78) 0೩1010೩819 1೧ 176 0೦೦೦6೦17೦95 
061016 176 6/8/1! ೦1 ೧/೦೦೩16 ೦1 1೧6 ೫/॥ ೦1 ೧೩70೫7777೩ 61: 14-02-2009. 
50ಗ600೯ 
ಗಿ|| (7೫ 01006 ೩೧6 08/೦6| ೦! 1876 ೫॥7 (೧೦೧1೦೧) 0116170 ೧೩/ಅ 90೬76 ೩೧೦ 1/91 1001 17 098/70 0165001 !1೦.21. !/0೧10108 110.1, 510106 
೩! !10/178/0/878008 81607 0066100718, 0691878781, ೮೦ 700/7 01/1 518100, 11071010೩8 01/9100 11೦.49 ೦16 110.35, 867081೬. (ಟಿಗ60/ 
೧12 110.86-7710/14-5 681/೧) |/68501/0- ೩9110 1/ಆ9! 30 ೧೯7 ೩೧6 [10೦11 10 50007 42 ೧೯೯7, 
80010೯೧ ೦7೧೯ 
೦೧77 81/ : |.0. ೧೦೩೦. 
5೦ಟ7/ 81/ : ೧:೦06ಗು/110.20 
₹457 81/ : ೧ಿ/೦0೦ಗ)/ [2೦.14 
(/₹57 81/ : ೧ಿ/೦೦೦ಗು/ 110.22. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೧೧ 





50ಗ£00್ಲ೯-ಗಿ 
11/.೦.5೩1೩ 


ಗಿ| (೧೩! 01006 ೩೧೮ ॥೩/೦6| ೦! 1876 ೪/೧ (0೦110೧) 010170 1೧ 010೧6 100/ 17 09೩/70 0195601 10.21, !/0710108 110.1, 518106 ೫ 
[/071೧8/8)/೩780 08 8/6೮6/7, 200610071೩, 0೨೦%/೩೧೩೧೩॥, ೮೦% 70/೧, 01/॥ 518100, 11071010೩1, 01/1910 !1೦.49, ೦16 110.35, 867081೬/ಟ. (07601 
೧12 ॥10.86-7710/14-5 881/೧), 


50ಗ೯00೯-8 
11/.6.1102೧ 


ಗಿ| 1೧8 010೦೮ ೩೧೮ ೩/೦೦ ೦1 18೧6 ೪/೧ (0೦/10೦೧) 0016170 1೧. 1/9! 110೦ 17 0೦೩1/70 0165601 |10.21, [//1010೩! |10.1, 51೩106 8! 
[/071೧8/೩)/೩7800೩ ೩/೮೧, 2೦66100071೩, ೮೦೦%೩೧7೩೧೩॥, ೮೦೬ 700/೧, 0/1 518100೧, 1/0/1008, 21/1910 110.49, ೦1೮ 110.35, 86708. 
(ಟ೧66/ ೧1) 110.86-7710/14-5 881/೧) 


11 ೯1/೯117 ೦ನ ಗನ '/ಗಿ೦ಗಿ117 ೦೯ 
50ಗ£600೯-0 
11.೦.581೩ 


01! 1೧೩! 010೦೮ ೩೧೦ 0೩/೦೦! ೦1 891017 ೦1೦೧ ೦! 18೧6 17 0೦೩170 01/9507! !10.21, |/071010೩! 11೦.1, 51108160 ೩ !/171೧8/8)/37೩0 0೩ ೩1೮೦೧ 
2066100718, 0೦೦%೩/೧7೩॥1, ೮೦% 700/೧ 01/॥ 518100, 11071010೩8 01/9100 110.49, ೦1೮ 110.35, 86708//೬. (0೧66/ 710 110.86-7710/14-5 881/೧), 
17685070 15 196! ೩೧೮ 42 1691. 807660 00 176 : [೫೦/7 0 : (7.0. ೧೦೩೮, 50017 0)/ : ೧೦0೦ಗು/ [1೦.20, ೩9! 0) : ೧/೦0೦ಗ)/ 110.14, '!/೦610)/ : 
೧618170 0೦100 ೦1 176 0/009ಗ)/. 


11 ೯1/೯117 ೦ನ ಗನ '/ಗಿ೦ಗಿ117 ೦೯ 
50ಗ೯00೯-0 
11/.0.11027 


011 118 010೦೮ ೩೧೮ ॥8/೦6! ೦! '!/ಆ5101೧ ೦1೦೧ ೦1 18೧6 1೧ 0೦೩/7೦ 0550601 !10.21, 1/.೧1010೩ [೫೦.1, 5181೦೮ ೩ !/0717೩/8/೩೧೩0 ೩ 
68೮90೧, 0೦66100118, 9೦೫೩೧೩೧೩, ೮೦% 700/೧, ಲಿ1/| 51800೧, 1107೧10108, 011910೧ 11೦.49, 01೮ 110.35, 807081. (0೧66 710 
[10.86-7710/14-5 881/೧) (70೩501೧0 15 106! ೩೧೮ 42 1061. 80/7066 ೦0 176 : [101/1 0 : 17.0. ೧೦೩೮, 50017 0)/ : ೧/೦0೦ಗ)/ 110.20, 
89! 0) : ೧೦17೩/1೧70 00೦1100 0! 16 01006/)/.'//65! 8)/ : ೧/೦0೮೧)/ !10೦.22. 


1/6೧ ಟ೧06/ 07)/ ೧೩7೮ ೩೧೮ 5681 0! 176 ೦೦೮: ೦೧ 115 14 68/0! 060617001 2015. 


೧.೧. 43 80೧೦೯೧ ೦೯ 7೧1೯ ೦೦೦೧7] 
50-05 ಓಿ5515176117 ೧೯೦151೧೧/೦೧ಗ೯೧157೯೧0ಗ೧, 
0€17/ ೦01/1. ೦೦೬೧7, 11/41/೦1... 11111 , 8೯11೦೬೧. 


೯೦೧॥]-[/ 
(566 ೧೬19 12) 
[1೦11೦೯ 
|! 15 ೧೮/0)/ ೧001166 1751 179 ೬೧001910766 ೧೩5 ೦೧೩೧೦೨೮ ೧15 ೧೩/7 10೧7 540 11/11೧0 11/1 1೧/11! 10 5೧/11/11೧0 ೧/ಿ॥|. 

೧7೧-೦/1-61 
50-10 5.0 611/1110 11/1೧/71 

೯೦೧॥]-| 

(566 ೧೬19 9) 
05೧/೧11/೯117 ೦೯ ೯೧೮೦71೦1 
೦೯೯1೦6 ೦ನ 7೧೯ 8.5.0. 1100/4101. 0157. £೯1.10೦/)/| 
!1೦11೯10471011 07೯೧: 24-11-2015. 


5೧/1 11//1/೧೯1/. 11೦/೧೧. 1//11ಗಿ ೧ //೦1/೧0 ೩5 768061 17 176 ಟ.ಔ.5 ೧೧/1/1711: 112/1 0। ೧೩೭೦೧5. ೯೧೦೩11೦೫ 
76081/7601 ೦1 ೦11106 01 8.೯.0. 1/4)/16| | 0617711606 10 ೦೧೩೧೦೨ ೧15 ೧೩/7೦ 10 11/1/೧0೯1. 1111೦ /ಗಿ೧೧ಗಿ. 861/111ಗಿ( ಗ1771. 


೧7೧ ೦/1. 62 8100 56080078! ೦111008 
50-10 !/68101 ೧೩೧೦9, 
70. 0/4, 019. 801802/. 








೧.111. 110. (0೧81[/2001/47147 80518 ೧೯೦೫, 110, ೧110/(4/809/2202/2014-16 
(1060566 (0 005/1100! 01602/1160! ೧೧ ₹1೦. 297 











೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೫ 
೯೦೧1/-| 
(566 ೧೬19 9) 


05೧/೧1/1೯117 ೦೯ ೯೧೦/711೦ 
೦೯೯೦5 ೦ನ 7ಗ5 80೦೦ ೯೧೦87110114. ೦ಗ೯॥೦5೧, 110110ಗಿಇಗಿ0|, 0151. ೦0010. 
[1೦71೯1೦471101/ 
0ಗ1೯0: 14-10-2015. 


5೧1 ೦ಟ೧/೧೧/ 5೦11/೧೧ ಗಿ ]/ಗಿ0೧ಗ೧ //೦/((೧0 ೩5 7080೧6/ 17 176 ಅಂ. .೧.ಟ.೧.5, (016/೧೧ 17 176 0008100 000೩117601 
01 01106 01 80೦॥ ೯0೬೦/71೦೭ ೦೯೯1೦6೧ 110110ಗಿ೧/೧೦| 16 0೦171100 10 ೦೧೩೧೦೨ ೧15 ೧೩77910 ಆಟಗಿಗಿ೧೧ಗಿ. 5೨೦11 ಗ೧೧ಗಿ. ಟಗ ಗ೧ಟ೧. 


೧೧0 ೦/೫. 63 8100 5600811008! ೦111001, 


50-10 !/07081801, 2161. 68680. 





ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇ೦ದ್ರ ಮುದ್ರಣಾಲಯ, ಬೆಂಗಳೂರು-59 


